| 


"ಕರ್ನಾಟಕ ವಿಧಾನ ಪರಿಷತ್ತು 


'ಸದಸ್ಯರ ಹೆಸರು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ |: 


122 


: ಶ್ರೀ ಎಂ ನಾರಾಯಣಸ್ವಾಮಿ 


ಉತ್ತರಿಸುವ ಸಚಿವರು 


- ತೋಟಗಾರಿಕೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


: 15.07.2019 


ಕ್ರ. ಪ್ರಶ್ನೆ ಉತ್ತರ 

ಸಂ. 

ಆ | ಬೆಂಗಳೂರಿನ ಮುಖ್ಯ ಉದ್ಯಾನವನಗಳಲ್ಲೊಂದಾದ | ಬೆಂಗಳೂರಿನ ಮುಖ್ಯ ಉದ್ಯಾನವನಗಳಲ್ಲೊಂದಾದ 

| ಕಬ್ಬನ್‌ ಪಾರ್ಕಿನಲ್ಲಿ ವಾಯುವಿಹಾರಕ್ಕಿಂದು ಬರುವ | ಕಬ್ಬನ್‌ ಪಾರ್ಕಿನಲ್ಲಿ ವಾಯುವಿಹಾರಕ್ಕೆಂದು ಬರುವ 
.| ಸಾರ್ವಜನಿಕರು ಹಾಗೂ ಹಿರಿಯನಾಗರೀಕರಿಗೆ | ಸಾರ್ವಜನಿಕರು ಹಾಗೂ ಹಿರಿಯ ನಾಗರೀಕರ 
'| ಶೌಚಾಲಯ ' ಇಲ್ಲದಿರುವುದರಿಂದ ಜನರು | ಸೌಕರ್ಯಕ್ಕಾಗಿ ಮತ್ತು ಪರಿಸರದ ಸ್ವಚ್ಛತೆಯನ್ನ 
ಎಲ್ಲೆಂದರಲ್ಲಿ ಮೂತ್ರ ಏಸರ್ಜನೆ | ಕಾಪಾಡುವ ಹಿತದೃಷ್ಟಿಯಿಂದ 5 ಶೌಚಾಲಯಗಳನ್ನು 
ಮಾಡುತ್ತಿರುವುದರಿಂದ ಪರಿಸರದ ಸ್ವಚ್ಛತೆ | ಉದ್ಯಾನವನದ ಆಯ್ದ ಪ್ರಮುಖ ಪ್ರದೇಶಗಳಲ್ಲಿ 


ಹಾಳಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ನಿರ್ಮಿಸಲಾಗಿದೆ. 

ಜನರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ 
ಮಾಡುತ್ತಿರುವುದರಿಂದ ಪರಿಸರದ ಸ್ವಚ್ಛತೆ 
ಹಾಳಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. ‘ 


ಉದ್ಯಾನವನಕ್ಕೆ ಭೇಟಿ . ನೀಡುವವರಿಗೆ ಅನುವಾಗುವಂತೆ 


|. ಪೌಚಾಲಯ...ಇರುವ...ಸ್ಥಳದೆಡೆಗೆ.:ಆಯ್ದ.. ಪ್ರದೇಶದಲ್ಲಿ 


ಬೋರ್ಡ್‌ ಗಳನ್ನು ಹಾಕಲಾಗಿದೆ, ಪರಿಸರದ 


ಇಚ್ಚೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಆಯ್ದ 
ಪ್ರದೇಶಗಳಲ್ಲಿ ಮೂತ್ರ ವಿಸರ್ಜನೆ ಮಾಡದಂತೆ ಸೂಚನಾ 
ಮನಿಸಲು 


ಫಲಕಗಳನ್ನು ಹಾಕಲಾಗಿದೆ ಮತ್ತು ಈ ಬಗ್ಗೆ ಗ 


ಭದ್ರತಾ ಸಿಬ್ಬಂದಿಗಳಿಗೂ ಸೂಚನೆ ನೀಡಲಾಗಿದೆ. 


`'ಈ""ಉದ್ಯಾನವನಕ್ಕೆ' ಬರುವ ಸಾರ್ವಜನಿಕರು ಇಲ್ಲಿನ 


ಸರ್ಕಾರಿ ಕೇಂದ್ರ ಗ್ರಂಥಾಲಯದಲ್ಲಿನ ಶೌಚಾಲಯವನ್ನು 


ಅವಲಂಬಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಕಬ್ಬನ್‌ ಪಾರ್ಕಿನಲ್ಲಿ ವಾಯುವಿಹಾರಕ್ಕೆಂದು ಬರುವ 
ಸಾರ್ವಜನಿಕರು ಹಾಗೂ ಹಿರಿಯ ನಾಗರೀಕರು ಅವರಿಗಾಗಿ 
ನಿರ್ಮಿಸಿರುವ 5 ಶೌಚಾಲಯಗಳನ್ನು ಬಳಸುತ್ತಿದ್ದಾರೆ. 
ಸರ್ಕಾರಿ ಕೇಂದ್ರ ಗ್ರಂಥಾಲಯದಲ್ಲಿನ ಶೌಚಾಲಯವನ್ನು 
ಆದರೆ, 


ಅವಲಂಬಿಸುವ ಅವಶ್ಯಕತೆಯಿರುವುದಿಲ್ಲ. 


ಸರ್ಕಾರಿ ಕೇಂದ್ರ ಗ್ರಂಥಾಲಯಕ್ಕೆ ಭೇಟಿ ನೀಡುವ 


ಓದುಗರು 


ಗ್ರಂಥಾಲಯದಲ್ಲಿನ ಶೌಚಾಲಯವನ್ನು 


ಬಳಸುತ್ತಿದ್ದಾರೆ. 


ಚ್‌, Ae 


pl ಕಬ್ಬನ್‌. ಪಾರ್ಕಿನಲ್ಲಿ ಶೌಣೌಲಯವನ್ನು ನಿರ್ಮಿಸಲು | ಕಬ್ಬನ್‌ ಪಾರ್ಕಿನಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲು | 
|” | ಇಲಾಖೆಯು ಕೈಗೊಂಡ ಕ್ರಮವೇನು? K ಇಲಾಖೆ ಕೈಗೊಂಡಿರುವ ಕ್ರಮಗಳು ಕೆಳಕಂಡಂತಿವೆ. 
(ವಪನ ಮ ; '* ಕಬ್ಬನ್‌ ಉದ್ಯಾನವನದ ಹಡ್ಡನ್‌ ಸರ್ಕಲ್‌ ನ ಬಳಿ - 
1 ಶೌಚಾಲಯವನ್ನು “Build, Operate ಮತ್ತು 
Transfer (BOT) ಆಧಾರದ ಮೇಲೆ ಮತ್ತು 
ಹೈಕೋರ್ಟ್‌ ಹಿಂಭಾಗದ ಆವರಣದಲ್ಲಿ - 1 
ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ. 
e ಕಬ್ಬನ್‌ ಉದ್ಯಾನವನದ ಕೆ. ಆದ್‌, ವೃತ್ತದ 
' ಮೀನುಗಾರಿಕೆ ಉಪಹಾರ ವೃತ್ತದ ಬಳಿ 1, ಯು.ಬಿ 
' | ಪಿಟಿ ವೃತ್ತದ ಬಳಿ 1 ಮತ್ತು ಬಾಲ ಭವನದ 
ಮುಂಭಾಗದ ಆವರಣದಲ್ಲಿ 1 ಶೌಚಾಲಯವನ್ನು 
" ಸನ್ಮಾನ್ಯ ಲೋಕ ಸಭಾ ಸದಸ್ಯರು, ಬೆಂಗಳೂರು 
ಕೇಂದ್ರ ವಿಭಾಗ ರವರ ಅನುದಾನದಲ್ಲಿ ಏಪ್ರಿಲ್‌ 


ಮಾಹೆಯಲ್ಲಿ ನಿಮಾಣಾ ಮಾಡಿ 
ಪ್ರವಾಸಿಗರು/ಸಾರ್ವಜನಿಕರಿಗೆ ಅನುವು 
ಮಾಡಿಕೊಡಲಾಗಿದೆ ಹಾಗೂ ನಿರ್ವಹಣೆ 
ಮಾಡಲಾಗುತ್ತಿದೆ. oo 


* ಮೆಮಾಕ್‌ ಇಂಡಿಯಾ ಸಂಸ್ಥೆಯು ಸಾಂಸ್ಥಿಕ 
ಸಾಮಾಜಿಕ ಜವಾಬ್ದಾರಿಯಡಿ ಜೈವಿಕ 
ರಾಸಾಯನಿಕ ಶೌಚಾಲಯಗಳನ್ನು ಅಳಡಿಸಲು. 
ಮುಂದೆ ಬಂದಿದ್ದು, ಅವಶ್ಯವಿರುವ 
ಪ್ರದೇಶದಲ್ಲಿ ಜೈವಿಕ ರಾಸಾಯನಿಕ 
ಶೌಚಾಲಯಗಳನ್ನು ಅಳವಡಿಸಲು ಸದರಿ ಸಂಸ್ಥೆಗೆ 


ಅನುಮತಿ ನೀಡಲಾಗಿದೆ. ಕಬ್ಬನ್‌ ಉದ್ಯಾನವನದ 


| RO ಸ್ವಚ್ಛತೆಯನ್ನು ಕಾಪಾಡುವ ದಿಸೆಯಲ್ಲಿ ಅಗತ್ಯ 


ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


mo: HORTI/66/HGM/2019-admn-Horti-Sec 


:(ಐಂ.ಸಿ.ಮನಗೂಳಿ) 
ತೋಟಗಾರಿಕೆ ಸಚಿವರು 
ಎಂ.ಸಿ, ಮನಗೂಳಿ (೬3 


[ 4 ನಮಮೂಟಗರೆ ಸಟನರ 


ಅನುಬಂಧ - 


ಸಾಲ ಮನ್ನಾ ಘೋಷಣೆಯ ನಂತರ ವರದಿಯಾದ ರೈತರ ಅತ್ಮಹತ್ಯೆ ಪ್ರಕರಣಗಳ ವಿವರ 


Lan do 224+ 1)14 


ರ N ಕ 


ks 
ನ ಮ್ಯಾ 
| (RN 
Ws: 
| 3 py 
» § pe § 
ha [od Kod 8 x 
F | M g ible I il 
5 [5] ದ 
$ AEH HHHHELHHHHEE 
-Jel-]eloele[ele]elelelo[s]slals 


3} 

[#1 
ಎ PU Rn NE 
[x] NNR 


) 


ಪ್ರಕರಣಗಳು | ಪ್ರಕರಣಗಳು 

|_O4 

3] 
NE 
___ 0 
|__ 62 


ವರದಿಯಾದ 
ಪ್ರಕರಣಗಳು. 


10 ಚಿತ್ರದುರ್ಗ 
1 |ದ.ಕನ್ನಡ 


[3 
| 


